ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಉಡುಪಿ ಪವರ್‌ ಕಾರ್ಪೋರೇಷನ್‌ ಲಿಮಿಟೆಡ್‌ ಸಂಸ್ಥೆಯಿಂದ ವಿದ್ಯುತ್‌ ಖರೀದಿ ಕುರಿತು 
ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) - 
74(440) ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಅದಾನಿ ಸಂಸ್ಥೆಯ ಒಡೆತನದ ಉಡುಪಿ ಪವರ್‌ ಕಾರ್ಪೋರೇಷನ್‌ ಲಿಮಿಟೆಡ್‌ ಅಡಿಯಲ್ಲಿ ಈ ಹಿಂದೆ 
ರಾಜ್ಯದ ವಿದ್ಯುತ್‌ ಸರಬರಾಜು ಕಂಪನಿಗಳ ಮೂಲಕ ವಿದ್ಯುತ್‌ ಖರೀದಿಯ ಒಪ್ಪಂದದ ಅನ್ನೇಯ 26.05.2005 
ರಿಂದ ಮಾರ್ಜ್‌ ಮಾಹೆ 2020 ರವರೆಗೆ ಪ್ರತಿ ಬಿದ್ಯುತ್‌ ಯುನಿಟ್‌ಗೆ ದರ ರೂ.1.45/- (Fixed Rate) 
ನಿಗದಿಯಾಗಿದ್ದು, ಪ್ರಸ್ತುತ ಏಪ್ರಿಲ್‌ 2020ರಿಂದ ಪ್ರತಿ ಯುನಿಟ್‌ಗೆ ಕನಿಷ್ಠ ದರ ರೂ.2.91/- ರಿಂದಗರಿಷ್ಠ ದರ 
ರೂ.3.72/- ವರೆಗೆ ಖರೀದಿಸುವ ಮೂಲಕ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಸುಮಾರು ರೂ.1600 ಕೋಟಿ 
ರೂಪಾಯಿಗಳ ನಷ್ಠ ಉಂಟಾಗುತ್ತಿರುವ ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು ; (ವಿವರ ನೀಡುವುದು) 


(VT 


(ಇ) ಸದರಿ ದುಂದು ವೆಚ್ಚದ ಖರೀದಿಯಿಂದ ಖಾಸಗಿಯವರೆಗೆ ಲಾಭವಾಗುತ್ತಿದ್ದು, ಸರ್ಕಾರದ ಬೊಕ್ಕಸಕ್ಕೆ 
ಹಾಗೂ ಸಾರ್ವಜನಿಕರ ವಿಶ್ವಾಸಕ್ಕೆ ದಕ್ಕೆಯಾಗುವ ಕುರಿತು ಸರ್ಕಾರದ ಚಿಂತನೆ ಏನು ; (ವಿವರ ನೀಡುವುದು) 


(ಈ) ಅದಾನಿ ಸಂಸ್ಥೆ ಮತ್ತು ರಾಜ್ಯ ಸರ್ಕಾರದ ನಡುವೆ ಏರ್ಪಟ್ಟಿ ಒಡಂಬಡಿಕೆಗೆ ರಾಜ್ಯ ಸರ್ಕಾರದ ಯಾವ 
ಯಾವ ಇಲಾಖೆಗಳಿಂದ ಒಪ್ಪಿಗೆಯನ್ನು ಪಡೆಯಲಾಗಿದೆ? (ಪೂರ್ಣ ಮಾಹಿತಿಯನ್ನು ದಾಖಲೆ ಸಮೇತ 
ನೀಡುವುದು) 


